32 


ಯೋಜಿತ ಮಧ್ಯಪ್ರವೇಶ ಮತ್ತು ಸ್ವಾತಂತ್ರ್ಯ | ಮಕ್ಕಳಿಗೆ ಏನು ಬೇಕು ಎ: 
ವಾಣಿ ಪೆರಿಯೋಡಿ ಮತ್ತು ಉಮಾಶಂಕರ ಪೆರಿಯೋಡಿ 


ವಾಣಿ ಮತ್ತು ಉಮಾಶಂಕರ ಪೆರಿಯೋಡಿ. ತಾವು 
ಮಕ್ಕಕಮಿಲನ ಮತ್ತು ಅದಕ್ಕೆ ವಾಡಿಕೆಯಲ್ಲಲ್ಲದ 
ಕ್ರಮಗಳನ್ನು ಅಳವಡಿಸಿಕೊಂಡಿದ್ದರ ಬಣ್ಧೆ ನೇರವಾಗಿ ಇಲ್ಲ 
ಸೃರಿಸಿಕೊಂಡಿದ್ದಾರೆ. ಅನುಸರಿಸದೇ ಇರುವುದು ಎಂದರೆ, 
ಸರಿ ತಪ್ಪುಗಳನ್ನು ಮಾಡುತ್ತಾ, ಮರಳ ಯತ್ನವ ಮಾಡು 
ಎಂದರ್ಥವೇ ಹೊರತು ಯಾವತ್ತೂ ಗಾಢವಾದ 


ಪರ್ಯಾಲೋಚನೆಯ ಕೊರತೆ ಆಗಿರಲಅಲ್ಲ. ಇದು ಅವರ 
ಮಕ್ಕಳ ಮೇಲೆ ಧನಾತೃಕ ಪರಿಣಾಮ ಚೀರಿತು ಜೊತೆಗೆ 


ಹೊಂದಾಣಿಕೆ, ಸಹಾನುಭೂತಿ ಮತ್ತು ಬದುಕಿನ 
ಯಾವುದೇ ತಿಗತಿಗಳಗೆ ಹೊಂದಿಕೊಳ್ಳುವಂತಹ 
ಸಾಮರ್ಥ್ಯವನ್ನು ಬೆಳೆಸಿತು. 


ನಮ್ಮ ಮೊದಲ ಮಗು ಫೆಬ್ರವರಿ ತಿಂಗಳನಲ್ಲ ಜನಿಸಬೇಕು 
ಎಂಬುದು ನಮ್ಮ ಯೋಜನೆಯಾಗಿತ್ತು. ಎಲ್ಲವೂ ಸುಸೂತ್ರವಾಗಿ 
ಸಾಗುತ್ತಿತ್ತು. ವೈದ್ಯರು ಕೊಟ್ಟ ಹೆರಿಗೆ ದಿನಾಂಕ ಫೆಬ್ರುವರಿ 10. 
ನಮ್ಯ ಯೋಜನೆಯಂತೆಯೇ ಎಲ್ಲವೂ ನಡೆಯುತ್ತಿರುವುದಕ್ಕೆ 
ನಾವು ಬುಷಯಾಗಿದ್ದೆವು. ನಮ್ಮ ಮೊದಲ ಮಗಳು ಮೂರು ವಾರ 
ಬೇಗನೆ, ಜನವರಿಯಲ್ಲೇ ಬರುವ ಮೂಲಕ, ಮಕ್ನಳನ್ನು 
ಸಾಕುವುದೆಂದರೆ ಪ್ರತಿಯೊಂದೂ ನಮ್ಮ ಯೋಜನೆಯಂತೆಯೇ 
ನಡೆಯಲಾರದು ಎಂಬ ಮೊದಲ ಪಾಠವನ್ನು ಕಅಸಿದಳು! 
ಬೀಲ್‌ ಗಿಬ್ರಾನ್‌ನ, 'ನಿಮ್ಮ ಮಕ್ಕಳು ನಿಮ್ಯ ಮಕ್ಕಕಲ್ಲ' ಎ೦ಬ 
ಮಾತು ನಮಗೆ ನೆನಪಾಯುತು. 


ಮಕ್ಕಳ ವಿಚಾರದಲ್ತನ ಯಾವುದೇ ಮಧ್ಯಪ್ರವೇಶದಲ್ಲ ನಿಶ್ಲಿತ 
ಫಲವನ್ನು ನಿರೀಕ್ಷಿಸುವುದು ಬಹಳ ಕಷ್ಟ. ಮಕ್ಕಳ ವಿಚಾರದಲ್ಲಿ, 
ಒಂದೋ ನಾವು ಯಾವುದೇ ಯೋಜತ ಮಧ್ಯಪ್ರವೇಶ 
ಇಲ್ಲದೆಯೇ ಅವರನ್ನು ಅವರ ಪಾಡಿಗೆ ಬೆಳೆಯಲು ಬಡಲೂ 
ಸಾಧ್ಯವಿಲ್ಲ. ಇಲ್ಲವೇ, ದೃಢವಾದ ಯಾವುದೇ ಯೋಜನೆಯನ್ನು 
ಹಾಕಿಕೊಳ್ಳಲೂ ಆಗುವುದಿಲ್ಲ. ಹಾಗಿದ್ದರೆ. ಏನಾದರೂ ಆಗಲ 
ಎಂದು ನಾವು ಅದರ ಪಾಡಿಗೆ ಬಡಲಾದೀತೇ? ಹಾಗೇ, ಅವರಿಗೆ 
ಯಾವುದೇ ಮಾರ್ಗದರ್ಶನ ಮಾಡದೇ ಇರಲಾದೀತೇ? ಇವು 
ಅತ್ಯಂತ ಕಷ್ಟದ ಆಯ್ಕೆಗಳು. ನಮ್ಮ ಮಕ್ಕಳು ಪ್ರತಂತ್ರರಾಗಿ, 
ಧೈರ್ಯವಂತರಾಗಿ. ಮಾನವೀಯತೆಯುಂದ ಮತ್ತು ಮುಕ್ತವಾಗಿ 
ಇರಬೇಕು ಎಂದು. ಹೆತ್ತವರಾಗಿ ನಾವು ಇಚ್ಛಿಸಿದ್ದುದರಿಂದ, ವಾವು 
ಏನೇನು ಮಾಡಿದೆವು ಎಂಬುದನ್ನು ಈ ಲೇಖನದಲ್ಲ ವಿವರಿಸಲು 
ಪ್ರಯತ್ನಿಸಿದ್ದೇವೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂಬ ಬಣ್ಣ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಬೇರೆಯವರಿಂದ ನಮಗೆ ಸಿಕ್ಕಿದರೂ, ನಮಗೆ 
ಯಾವುದೇ ಯೋಜನೆಗಳರಲಲ್ಲ. ಮೂಲತಃ, ನಾವು ಸರಿ- 
ತಪ್ಪುಗಳನ್ನು ಮಾಡುತ್ತಾ. ಕೆಲವೊಮ್ಮೆ ಗೆಲ್ಲುತ್ತಾ ಇನ್ನು 
ಕೆಲವೊಮ್ಮೆ ಸೋಲುತ್ತಾ ಹೋದೆವು. ಎಷ್ಟೋ ಸಂಗತಿಗಳು 
ಸಹಜವಾಗಿ ಆದವು, ಇನ್ನೂ ಹಲವು ನಾವು ಹೇಗೆ ನಮ್ಮ 
ಬದುಕನ್ನು ಸಾಗಿಸುತ್ತಿದ್ದೇವೆಯೋ ಹಾಗೇ ಸಾಗುತ್ತಾ 
ಹೋಲುತು!. 


ಸಹಾಯ 


ಹಿಂದಿರುಗಿ ನೋಡುವಾಗ, ಕೆಲಪೊಂದು ತೀರ್ಮಾನಗಳು 
ಮಕ್ಕಳ ಬೆಳವಣಿಗೆಗೆ ಸಹಾಯವಾಗಿದ್ದನ್ನು ಗಮನಿಸುತ್ತೇವೆ. 
ಮತ್ತೆ ನಮ್ಮ ಹಳ್ಳಯತ್ವ್ತ ನೋಡಿದರೆ, ಅದೇ ಅಂತಹ ಒಂದು 
ತೀರ್ಮಾನವಾಗಿತ್ತು. ಹಳ್ಜಯಲ್ಲ ನೆಲೆಸಿದ್ದು ಅನೇಕ ರೀತಿಬುಂದ 
ನಮಗೆ ಸಹಾಯಕವಾಲಯುತು. ನಮ್ಮ ಮಕ್ಕಳು ಗ್ರಾಮೀಣ 
ವಾತಾವರಣದಲ್ಲ ಬೆಳೆದರು. ನಮ್ಮ ಹಳ್ಳ ಮಂಗಳೂರಿನಿಂದ 
ಕೇವಲ 22 ಕಿ.ಮೀ. ದೂರದಲ್ಲದ್ದರೂ. ಅದು ಬಂಲ್ದಾಳ 
ತಾಲೂಕಿನ ಅತ್ಯಂತ ಹಿಂದು೪ದ ಗ್ರಾಮಗಳಲ್ಲೊಂದಾಗಿತ್ತು. 
ನಮ್ಮ ಮನೆಗೆ 1೨85ರವರೆಗೂ ವಿದ್ಯುತ್‌ ಸಂಪರ್ಕ ಇರಲಲ್ಲ. ಆ 
ಗ್ರಾಮದಲ್ಲ ವಿದ್ಯುತ್‌ ಸಂಪರ್ಕ ಹೊಂದಿದ್ದ ಮನೆಗಳು ಇದ್ದುದು 
ಕೆಲವೇ ಕೆಲವು. ನಮ್ಮ ಗ್ರಾಮದ ಜನರೊಂದಿಗೆ, ವಿಶೇಷವಾಗಿ 
ಯುವಕರೊಂದಿಗೆ ಕೆಲಸ ಮಾಡುತ್ತಿದ್ದ 'ಚಾವಡಿ' ಎಂಬ 
ಸಂಘಟನೆಯೊಂದಿಗೆ ನಾವು ಕೆಲಸ ಮಾಡಿದೆವು. ಪುರುಷ 
ಪ್ರಧಾನ ಕಲೆ ಎಂದೇ ಗುರುತಿಸಿಕೊಂಡಿರುವ ಜಾನಪದ ಕಲೆ 
"ಯಕ್ಷಗಾನದ ಬಧ್ದೆ ಹೆಣ್ಣುಮಕ್ಕಳಗೆ ವಾವು ತರಬೇತಿ ನೀಡಿದೆವು. 
ನಮ್ಮ ಹೆಣ್ಣುಮಕ್ಕಆಗೆ ಅದೊಂದು ಸಹಜವಾದ ಉತ್ತೇಜನಕಾರಿ- 
ಯಾಯುತು. ಅವರು ಗ್ರಾಮೀಣ ಭಾಗದ ಇನ್ನೂ ಹಲವು 
ಸಂಸ್ಕೃತಿಗಳನ್ನು ಕರಗತ ಮಾಡಿಕೊಂಡು, ತುಂಬಾ 
ಸ್ನೇಹಿತರನ್ನು ಸಂಪಾದಿಸಿಕೊಂಡರು. ನಮಗೆ ಔಪಚಾರಿಕವಾದ 
ಉದ್ಯೋಗ ಇರಲಲ್ಲ. ನಾವು ಪಫ್ರೀಲಾನ್‌ ಉದ್ಯೋಗಿ 
ಗಳಾಗಿದ್ದೆವು. ಇದರಿಂದಾಗಿ, ಅವರು ಬಡತನವನ್ನೂ 
ಕಂಡರು. ನಮ್ಮಿಬ್ಬರ ಆದಾಯ ಅತ್ಯಲ್ಪವಾಗಿದ್ದುದರಿಂದ, ಬಡತನ 
ಇತ್ತು. ಆದ್ದರಿಂದ ಅವರು ಹಳ್ಳಯಲ್ಲ ಬಡತನದ ಜೊತೆಗೇ 
ಇರಬೇಕಾಯುತು. ಇದು. ನಮ್ಮ ಹೆಣ್ಣುಮಕ್ಕಳಗೆ ಒಳ್ಳೆಯ 
ದೃಷ್ಟಿಕೋನವನ್ನು ಕಟ್ಟಕೊಲ್ಪದ್ದಲ್ಲದೆ. ಸಮಾಜದ 
ವೈವಿಧ್ಯತೆಯನ್ನು ಪರಿಚಯುಸಿ, ದುರ್ಬಲ ವರ್ಗಗಳ ಬಗ್ದೆ 
ಮನಸ್ತು ಮಿಡಿಯುವಂತೆ ಮಾಡಿತು. ನಾವು ಬೆಂಗಳೂರಿಗೆ 
ಸ್ಥಳಾಂತರಗೊಂಡ ನಂತರವೂ ಅವರು ನಮ್ಮ ಹಳ್ಳಿಯ 
ಸ್ನೇಹಿತರೊಂದಿಗೆ ಸಂಪರ್ಕ ಮುಂದುವರಿಸಿದರು. 


ನಾವು ತೆಗೆದುಕೊಂಡ ಮತ್ತೊಂದು ಮುಖ್ಯವಾದ 
ತೀರ್ಮಾನವೆಂದರೆ, ನಮ್ಮ ಮಕ್ಕಳನ್ನು ಸರ್ಕಾರಿ ಕನ್ನಡ 
ಮಾಧ್ಯಮ ಶಾಲೆಗೆ ದಾಖಲಸಿದ್ದು. ಇದು ನಿಜವಾಗಿಯೂ ಬಹಳ 
ಕಠಿಣವಾದ ತೀರ್ಮಾನ. ನಮ್ಮ ಸ್ನೇಹಿತರು ಮತ್ತು 
ಸಂಬಂಧಿಗಳು ನಮ್ಮನ್ನು ವಿರೋಧಿಸಿದರು. ಆದರೆ ನಾನು ಮತ್ತು 
ವಾಣಿ, ಸರ್ಕಾರಿ ಶಾಲೆಯಲ್ಲ ನಮ್ಮ ಮಕ್ಕಳು ಶ್ರೀಮಂತ 
ಅನುಭವಗಳನ್ನು ಗಳಸುತ್ತಾರೆ ಎಂದು ದೃಢವಾಗಿ ನಂಜದ್ದೆವು. 
ಸರ್ಕಾರಿ ಶಾಲೆಗಳ ಒಳ್ಳೆಯ ಶಿಕ್ಷಣ ಸಿಗುವುದರ ಜೊತೆಗೆ. 
ಮಕ್ಕಳ ಮೇಲೆ ಖಾಸಗಿ ಶಾಲೆಗಿಂತ ಕಡಿಮೆ ಒತ್ತಡ ಇರುತ್ತದೆ 
ಎಂಬ ಸಮಾಧಾನ ನಮಗೆ ಇತ್ತು. ಸರ್ಕಾರಿ ಶಾಲೆಗಳಲ್ಲ ಸಾಕಷ್ಟು 
ಸ್ಥಳಾವಕಾಶವೂ ಇದ್ದು. ನಮ್ಮ ಮಕ್ಕಳು ಹಳ್ಳಯ ಇತರ 
ಮಕ್ಕಳೊಂದಿಗೆ ಹಾಗೂ ದುರ್ಬಲ ವರ್ಗದ ಮಕ್ಕಳೊಂದಿಗೆ 
ಬೆಳೆಯಲು ಅವಕಾಶವಿತ್ತು. ಇದು. ಅವರ ಭವಿಷ್ಯದ ಬದುಕಿಗೆ 
ಭದ್ರ ತಳಪಾಯವಾಗುತ್ತದೆ ಎಂದು ನಮಗೆ ಗೊತ್ತಿತ್ತು. 


ಅಸಮಾಧಾನದಿಂದಲೇ ನಮ್ಮ ಬಳ ಬಂದ ಸ್ನೇಹಿತರು, ಖಾಸಗಿ 
ಶಾಲೆಗಕಲ್ಪ್ಲ ಸಿಗುವಂತಹ ಸಮೃದ್ಧ ಅನುಭವಗಳಂದ ನಿಮ್ಮ 
ಮಕ್ಕಳು ವಂಚಿತರಾಗುವಂತೆ ಮಾಡುತ್ತಿದ್ದೀರಿ ಎಂದು ಆಕ್ಷೇಪ 
ವ್ಯಕ್ತಪಡಿಸಿದರು. ಖಾಸಗಿ ಶಾಲಾ ಶಿಕ್ಷಣದಿಂದ ತಮ್ಮನ್ನು 
ವಂಚಿತರನ್ನಾಗಿ ಮಾಡಿದ್ದರ ಬಣ್ಣೆ ಮಕ್ಕಳು ಮುಂದೆ ಎಂದಾದರೂ 
ಪಪ್ಲಿಸಿದರೆ ನೀವೇನು ಹೇಳುತ್ತೀರಿ ಎಂದೂ ಅವರು ಕೇಳದರು. 
ಇದು ನಮ್ಮನ್ನು ಚಿಂತೆಗೀಡು ಮಾಡಿತು. ಹಾಗಾಗಿ. ಮಕ್ಕಳಗೆ 
ವಿವಿಧ ರೀತಿಯ ಅನುಭವಗಳನ್ನು ಕಟ್ಟಕೊಡಲು ನಾವೇ 
ಶಾಲೆಗಳೊಂದಿಗೆ ಕೆಲಸ ಮಾಡಬೇಕು ಎಂದು 
ತೀರ್ಮಾನಿಸಿದೆವು. ಮಕ್ಕಳು ಸಮರ್ರವಾಗಿ ಅಲ್ಲದೆ, ಪ್ರತಂತ್ರ. 
ತರ್ಕಬದ್ಧ, ಮಾನವೀಯ ಮತ್ತು ಮುಕ್ತವಾಗಿ ಬೆಳೆಯಲು 
ನೆರವಾಗುವಂತಹ ಅನುಭವಗಳನ್ನು ಮತ್ತು 
ಅನಾವರಣಗೊಳ್ಳುವ ಅವಕಾಶಗಳನ್ನು ನಾವು ಯೋಜಸಿದೆವು. 
ಇದಕ್ಕಾಗಿ, ಕ್ರಿಯಾತ್ಮಕ ಮತ್ತು ನಾಯಕತ್ವದ ಅನುಭವಗಳನ್ನು 
ಕೊಡುವ ಹಲವಾರು ಕ್ರಿಯಾಶೀಲ ಚಟುವಟಕೆಗಳನ್ನು. 
ನಾಯಕತ್ವ ಕಾರ್ಯಾಗಾರಗಳನ್ನು. ಕಥೆ ಓದುವ ಗೋಷ್ಠಿಗಳನ್ನು 
ಆಗಾಗ ನಾವು ಸಂಘಟಸಿದೆವು. ಇದರಿಂದಾಗಿ ಮಕ್ಕಳು 
ಶಾಲೆಯಲ್ಲ ಪುಸ್ತಕಗಳಗೆ ತೆರೆದುಕೊಂ೦ಡರು. ಈ ಪ್ರಾಯೋಗಿಕ 
ಅವಧಿಗಳಗೆ ನಮ್ಮ ಸ್ನೇಹಿತರು ಅಪಾರ ನೆರವು ನೀಡಿದರು. ನಮ್ಮ 
ಮಕ್ಕಳು ಬೆಳೆದ ನಂತರವೂ ನಾವು ಈ ಚಟುವಟಕೆಗಳನ್ನು 
ಶಾಲೆಯಲ್ಲ ಮತ್ತು ಹಳ್ಳಯಲ್ಲ ಮುಂದುವರಿಸಿದೆವು. ನಮ್ಮ 
ಮಕ್ಕಳು ಮತ್ತು ಅವರ ಸ್ನೇಹಿತರು ಈಗಲೂ ಹಳ್ಳಯ 
ಮಕ್ಕಳಗಾಗಿ ಈ ಚಟುವಟಕೆಗಳನ್ನು ಕೈಗೊಳ್ಳುತ್ತಿರುತ್ತಾರೆ. 
ಸ್ಥಳೀಯ ಸರ್ಕಾರಿ ಶಾಲೆಯಲ್ಲ ಅಭ್ಯಾಸ ಮಾಡಿದ್ದರಿಂದ ನಮ್ಮ 
ಮಕ್ಷಳಲ್ಲ ವಿಭನ್ನು ದೃಷ್ಟಿಕೋನ ಬೆಕೆಯುವಂತಾಲಯುತು. 


ಏಳನೇ ತರಗತಿಯವರೆಗೂ ಹಳ್ಳಯ ಸರ್ಕಾರಿ ಶಾಲೆಯಲ್ಲ 
ಓದಿದ ನಂತರ ನಮ್ಮ ಮಕ್ಕಳು ಬೆಂಗಳೂರಿನ ಮಾಗಡಿಯ 
ವರದೇನಹಳ್ಳಯಲ್ಲರುವ ಸೆಂಟರ್‌ ಫಾರ್‌ ಲರ್ನಿಂಗ್‌ 
(ಸಿಎಫ್‌ಎಲ್‌) ಎಂಬ ಪರ್ಯಾಯ ಶಾಲೆಗೆ ಸೇರಿದರು. ಆ 


ಶಾಲೆಗೆ ಸೇರುವಾಗ ನಮ್ಮ ಮಕ್ಕಳಗೆ ಇಂಗ್ಲಿಷ್‌ನ ಗಂಧ ಇರಲಲ್ಲ. 
ಆದರೆ ಶಾಲೆ ಅವರಲ್ಲ ಆತ್ಕವಿಶ್ವಾಸ ತುಂಜದ್ಧಲ್ಲದೆ. ಎಂದೂ 
ಅವರ ಕೀಳರಿಮೆ ಕಾಡದಂತೆ ನೋಡಿಕೊಂಡಿತು. ಅವರ 
ಇಂಗ್ಲಿಷ್‌ ಜ್ಞಾನ ವೃದ್ಧಿಗಾಗಿ ಶಾಲೆ ನಮ್ಮ ಮಕ್ಕಳ ಜೊತೆಗೆ 
ಮಾಡಿದ ಪ್ರಾಜೆಕ್ಟ್‌ ಬಹಳ ಕ್ರಿಯಾಶೀಲವಾಗಿತ್ತು. ಕನ್ನಡ 
ಮಾಧ್ಯಮದ ಸರ್ಕಾರಿ ಶಾಲಾ ಮಕ್ಕಆಗಾಗಿ ಇಂಗ್ಲಿಷ್‌ನಲ್ಲ 
ಒಂದು ನಾಟಕ ಸಿದ್ಧಪಡಿಸಿ ನಿರ್ದೇಶಿಸುವಂತೆ ನಮ್ಮ ಮಕ್ಕಳಲ್ಲ 
ಅವರು ವಿನಂತಿಸಿದರು. ಆ ಶಾಲೆಯ ಶಿಕ್ಷಕರು ನಮ್ಮ ಮಕ್ಕಳ 
ಪಾಲಗೆ ಅತ್ಯುತ್ತಮ ಮಾರ್ಗದರ್ಶಿಗಳಾದರು. ನಮ್ಯ ಮಕ್ಕಳ ಬಗ್ಗೆ 
ನಮಗಿಂತ ಹೆಚ್ಚು ಅವರೇ ತಿಅದುಕೊಂಡಿದ್ದರು. ಆದ್ದರಿಂದ 
ಸಹಜವಾಗಿ, ನಮ್ಮ ಹುಡುಗಿಯರು ಅವರ ಮಾರ್ಗದರ್ಶನದಲ್ಲೇ 
ಇರಲ ಎಂದು ನಾವು ಬಲ್ಲೆವು. ಶಾಲೆಯು ನಮ್ಮ ಮಕ್ಷಳಗೆ ಹೆಚ್ಚು 
ವಿಮರ್ಶಾತ್ಮಕವಾಗಿರಲು. ಪ್ರತಿಯೊಂದನ್ನು ಪ್ರಶ್ನಿಸಲು ಮತ್ತು 
ಪರ್ಯಾಲೋಚಿಸಲು ಅವಕಾಶ ನೀಡಿದೆ. ತೀರಾ ವಿಭಿನ್ನವಾದ 
ಸಾಮಾಜಕ ಚೌಕಟ್ಟಗೆ ನಮ್ಮ ಮಕ್ಕಳನ್ನು ಆ ಶಾಲೆ 
ಪರಿಚಯುಸಿದ್ದಲ್ಲದೆ, ಸಮೃದ್ಧವಾದ ಸಾಮಾಜಕ ವೃತ್ತವನ್ನು 
ನೀಡಿದೆ. 


ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ನಿಟ್ಟನಲ್ಲಯೂ. ಈ ಶೈಕ್ಷಣಿಕ 
ಸಂಸ್ಥೆಗಳು ಬಹಳ ಮುಖ್ಯ ಪಾತ್ರ ವಹಿಸಿದವು. ನಮ್ಮ ಮಕ್ಕಳಗೆ 
ಶಾಲೆ ಮತ್ತು ಮನೆಯ ನಡುವೆ ಯಾವುದೇ ಸಂಘರ್ಷ ಇರಲಲ್ಲ. 
ಮೊದಲಗೆ, ನಮ್ಮ ಮಕ್ಕಳನ್ನು ಸ್ವಾತಂತ್ರ್ಯ. ಬಡತನ, ದುರ್ಬಲತೆ 
ಮತ್ತು ವೈವಿಧ್ಯತೆಯ ಬಗ್ಗೆ ಸಂವೇದನಾಶೀಲರನ್ನಾಗಿಸಿದ್ದು 
ಸರ್ಕಾರಿ ಶಾಲೆ. ನಂತರ, ವಿಮರ್ಶಾತ್ಮಕವಾಗಿರುವುದನ್ನು, 
ಪ್ರತಿಯೊಂದನ್ನು ಪ್ರಶ್ನಿಸುವುದನ್ನು ಮತ್ತು ಪರ್ಯಾ- 
ಲೋಚಿಸುವಂತೆ ಇರುವುದನ್ನು ಸಿಎಫ್‌ಎಲ್‌ ಕಲಸಿಕೊಟ್ಟತು. 
ಅಂತಿಮವಾಗಿ, ಈ ಎಲ್ಲವೂ ಮರುಸ್ಥಾಪಿತಗೊಂಡು, 
ಕ್ರೋಢೀಕೃತವಾಗಿ ಮತ್ತು ಗಟ್ಟಯಾಗಿ ನೆಲೆನಿಂತದ್ದು 


ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ. 


ಆರಂಭದಿಂದಲೂ. ನಾವು ಪ್ರತಿಯೊಂದು ವಿಷಯಗಳನ್ನೂ 
ಮಕ್ಕಳೊಂದಿಗೆ ಚರ್ಜಸಿದ್ದೇವೆ, ಅದು ಹಣಕಾಸಿನ ವಿಷಯವೇ 
ಇರಲಅ. ನಮ್ಮ ಕುಟುಂಬಕ್ಕೆ ಮತ್ತೊಂದು ಮಗು ಬೇಕೇ 
ಎಂಬುದರ ಬಗ್ಗೆಯೇ ಇರಲ. ಹೀಗೆ ಚರ್ಚೆ ಮತ್ತು ಮಾತುಕತೆ 
ಮಾಡುವ ಅಭ್ಯಾಸದಿಂದ ನಮಗೆ ಬಹಳ ಸಹಾಯವಾಗಿದೆ. 
ಯಾವುದಾದರೂ ಮತ್ತು ಪ್ರತಿಯೊಂದನ್ನೂ ಚರ್ಜಿಸಿಯೇ 
ಒಗ್ಗಟ್ಣನ ತೀರ್ಮಾನ  ತೆಗೆದುಕೊಳ್ಕುತ್ತಿದ್ದೆವು. ಅತಿಥಿಗಳಗೆ 
ಸಿದ್ಧಪಡಿಸಬೇಕಾದ ಊಟ, ನಮ್ಮ ಪ್ರವಾಸಗಳು. ಶಾಲೆಗೆ 
ಸೇರುವುದು. ನಮ್ಮಲ್ಲ ಯಾರಿಗಾದರೂ ಎದುರಾದ 
ಸಮಸ್ಯೆಗಳು- ಹೀಗೆ. ನಂತರದ ದಿನಗಳಲ್ಲ ಈ ಚರ್ಚೆ 
ನಿಧಾನವಾಗಿ ಸಂವಾದದ ಹಂತಕ್ಕೆ ಬಂತು. ಈಗ, 
ಪ್ರತಿಯೊಂದಕ್ಕೂ ಮಾತುಕತೆ ನಡೆಯುತ್ತದೆ. ಮಾತುಕತೆಯ 
ಮೂಲಕವೇ ತೀರ್ಮಾನಗಳು ಮತ್ತು ಪರಿಹಾರಗಳು 
ಮೂಡುತ್ತವೆ. ಅದೇನೂ ಸುಲಭವಲ್ಲ; ಹಿಂದೆ -ಮುಂದೆ 
ಯೋಚಿಸಬೇಕಾದ ಕಾರಣ ಸಾಕಷ್ಟು ಸಮಯ ಹಿಡಿಯುತ್ತದೆ; 
ಆದರೆ ಅಂತಿಮವಾಗಿ ಎಲ್ಲರ ಸಮ್ಮತಿಯೊಂದಿಗೆ ಸುಖಪ್ರದವಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 33 


34 


ಕೊನೆಯಾಗುತ್ತದೆ. ನಮಗೆ ಮೊದಲ ಮಗುವಾಗಿದ್ದಾಗ, ನಮಗೆ 
ಮನೆಯ ಯಾವುದೇ ಬೆಂಬಲ ಇರಲಲ್ಲ. ವಾಣಿ, ಮಹಿಳಾ 


ಸಮಖ್ಯುದಲ್ಲಿ (ಕೇಂದ್ರ ಸರ್ಕಾರದ ಒಂದು ಯೋಜನೆ) 
ಮೈಸೂರಿನ ಜಲ್ಲಾ ಸಂಯೋಜಕಿಯಾಗಿ ಕೆಲಸ 
ಮಾಡುತ್ತಿದ್ದುದರಿಂದ, ಉಮಾಶಂಕರ್‌ ಮನೆಯಲ್ಲ 


ಉಳದುಕೊಳ್ಳುವುದು ಎಂದು ತೀರ್ಮಾನಿಸಿದೆವು. ಮಕ್ಷಳ ಪಾಲನೆ 
ಮತ್ತು ಮನೆ ನಿರ್ವಹಣಿ, ಮೂರೂ ಹೊತ್ತಿನ ಊಟೋಪಹಾರದ 
ತಯಾರಿ ಅವರ ಜವಾಬ್ದಾರಿಯಾಗಿತ್ತು. ನಮ್ಮ ಮಗುವಿಗೆ 
ಮೂರೂವರೆ ವರ್ಷವಾಗಿ ಅವಳು ಪ್ರತಂತ್ರಕಾಗುವವರೆಗೂ 
ಇದೇ ವ್ಯವಸ್ಥೆಯನ್ನು ಮುಂದುವರಿಸಿದೆವು. ತಾಂ ಕಚೇರಿಗೆ 
ಹೋಗುವುದು, ತಂದೆ ಮನೆ ನಿರ್ವಹಣಿ ಮಾಡುವುದು ಎಂಬ 
ವಾತಾವರಣದಲ್ಲಯೇ ನಮ್ಮ ಮಗಳು ಬೆಳೆದಳು. ಇದು. ನಮ್ಮ 
ಮಟ್ಣ್ಲಗೆ. ಅವಳಗೆ ತೀರಾ ಸಹಜವಾಗಿ ಅನಿಸಿ, ಅವಳಲ್ಲ ಒಂದು 
ವಿಭನ್ನವಾದ ದೃಷ್ಟಿಕೋನವೇ ಬೆಳೆಯಲು ಕಾರಣವಾಲಯುತು. 
ಅವಳು ಶಾಲೆಗೆ ಹೋಗುವಷ್ಪರಲ್ಲ ಒಂದು ಪ್ರಾಸಪದ್ಯ 
ಹೇಳುತ್ತಿದ್ದಳು. 'ಅಪ್ಪನಿಗೆ ಆಫೀಸ್‌ ಕೆಲಸ, ಅಮ್ಮನಿಗೆ ಮನೆ 
ಕೆಲಸ' ಎಂಬ ಹಾಡನ್ನು ಆಕೆ 'ಅಮ್ಮನಿಗೆ ಆಫೀಸ್‌ ಕೆಲಸ. 
ಅಪ್ಪನಿಗೆ ಮನೆ ಕೆಲಸ' (ತಂದೆ ಕಚೇರಿಯಲ್ಲ ಕೆಲಸ 
ಮಾಡುತ್ತಾರೆ, ತಾಲ ಮನೆಯಲ್ಲ ಕೆಲಸ ಮಾಡುತ್ತಾರೆ 
ಎನ್ನುವುದರ ಬದಲು ಅಮ್ಮನಿಗೆ ಕಚೇರಿಯಲ್ಲ ಕೆಲಸ. ಅಪ್ಪನಿಗೆ 
ಮನೆಯಲ್ಲ ಕೆಲಸ ಎಂಬಂತೆ) ಎಂದು ಹಾಡುತ್ತಿದ್ದಳು. ನಮಗೆ 
ಅನಿಸುವ ಪ್ರಕಾರ, ಇದು ನಮ್ಮ ಮಕ್ಕಳ ಮೇಲೆ ಗಾಢ ಪರಿಣಾಮ 
ಜೀರಿತು - ಮುಖ್ಯವಾಹಿನಿಯ ಚಿತ್ರಕ್ಕಿಂತ ಸಂಪೂರ್ಣ 
ವಿಭನ್ನವಾದ ಮಾದರಿ ವ್ಯಕ್ತಿಗಳು ಅವರ ಮನೆಯಲ್ಲಯೇ 
ಇದ್ದರು. 


ಮಕ್ಕಳೊಂದಿಗೆ ನಾವು ಮಾಡುವ ಕೆಲವು ಸರಳ ಸಂಗತಿಗಳೂ 
ಅವರ ಮೇಲೆ ದೀರ್ಷಕಾಲದ ಪರಿಣಾಮ ಬೀರುತ್ತವೆ. ನಮ್ಮ 
ಅಮ್ಮ (ಉಮಾಶಂಕರನ ತಾಲ) ನಮ್ಯೊಂದಿಗೆ ಇದ್ದು ನಮ್ಮ 
ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ನಶ್ಯ ಸೇದುವ ಹವ್ಯಾಸವಿದ್ದ 
ಅವರು ಯಾವಾಗಲೂ ತಮ್ಮ ನಶ್ಯದ ಡಬ್ಬವನ್ನು 
ಕಳೆದುಕೊಳ್ಳುತ್ತಿದ್ದರು. ಆಗ ಹುಡುಕಾಟದ ಗಂಭೀರ ಪ್ರಯತ್ನ 
ನಡೆಯುತ್ತಿತ್ತು. ಪ್ರತಿಯೊಬ್ಬರೂ ಇದರಲ್ಲ ಭಾಗಿಯಾಗುತ್ತಿದ್ದೆವು. 
ಒಮ್ಮೆ, ನಮ್ಮ ದೊಡ್ಡ ಮಗಳು ಇನಿ ಅಮ್ಮನಿಗೆ ಹೇಳದಳು, 'ನೀವು 
ನಿಮ್ಮ ನಶ್ಯದ ಡಬ್ಗವನ್ನು ಯಾವಾಗಲೂ ಒಂದೇ ಸ್ಥಳದಲ್ಲಿ 
ಇಡಬೇಕು. ಆಗ ಅದು ಕಳೆದುಹೋಗುವ ಮತ್ತು ಹುಡುಕುವ 
ಪ್ರಮೇಯ ಎದುರಾಗುವುದಿಲ್ಲ ಎಂದು. ತಮ್ಮ ಮೊಮ್ಮಗಳು 
ನೀಡಿದ ಸಲಹೆಯನ್ನು ಅಮ್ಮ ಅಂದಿನಿಂದ ಪಾಲಸಿದ್ದಷ್ಟೇ ಅಲ್ಲದೆ. 
ಮುಂದೆ ಎಂದೂ ನಶ್ಯದ ಡಬ್ಬ ಕಳೆದುಹೋದ ಪ್ರಸಂಗ 
ಎದುರಾಗಲೇ ಇಲ್ಲ. ಈ ಘಟನೆಯುಂದಾಗಿ, ಜನರು ತನ್ನ 
ಸಲಹೆಯನ್ನು ಕೇಆಃ ಪಾಅಸಬಲ್ಲರು ಎಂಬ ಬಣ್ಣೆ ಒಬ್ಬ ಸಣ್ಣ 
ಮೊಮ್ಮಗಳ ಮನಸ್ತಿನಲ್ಲ ಎಷ್ಟು ಹೆಮ್ಮೆ ಮೂಡಿರಬಹುದು ಎಂದು 
ಯಾರಾದರೂ ಊಹಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಒಮ್ಮೆ. ಸಣ್ಣ ಮಗಳು ಇಂದು. ನೆರೆಮನೆಯ ಮಗುವಿನೊಂದಿಗೆ 
ಆಟವಾಡುತ್ತಿದ್ದಳು. ಮಗು ತುಂಬಾ ಗಲಾಟೆ 
ಮಾಡುತ್ತಿದ್ದುದರಿಂದ ಉಮಾಶಂಕರ್‌ ಮಗುವನ್ನು ಗದರಿದರು. 
ಆ ಮಗು ತನ್ನ ಮನೆಗೆ ಹೋಯುತು. ಆದರೆ ಇಂದು ಇದರಿಂದ 
ಮನಸ್ಸಿಗೆ ನೋವಾಗಿ ಅಳಲಾರಂಭಸಿದಳು. ಈ ಬಗ್ಗೆ ನೇರವಾಗಿ 
ಅಪ್ಪನ ಜೊತೆಗೇ ಮಾತನಾಡುವಂತೆ ವಾಣಿ ಹೇಳದಳು. ಇಂದು 
ಉಮಾಶಂಕರ್‌ ಬಳ ಹೋಗಿ, 'ಅವಳನ್ಯಾಕೆ ಬೈದಿದ್ದು? ನಾನು 
ಅವರ ಮನೆಗೆ ಹೋದಾಗ ಯಾರೂ ನನ್ನನ್ನು ಬೈಯ್ಯುವುದಿಲ್ಲ' 
ಎಂದಳು. ಉಮಾ ಯೋಚನೆ ಮಾಡಿ. 'ಕ್ಷಮಿಸು. ಇನ್ನೆಂದೂ 
ಅವಳನ್ನು ಬೈಯ್ಯುವುದಿಲ್ಲ' ಎಂದರು. ನಂತರ ಆ ಮಗು ನಮ್ಯ 
ಮನೆಗೆ ಬಂದಾಗ ಉಮಾಶಂಕರ್‌ ಮಾಡಿದ ಮೊದಲ 
ಕೆಲಸವೆಂದರೆ, ಆ ಮಗುವಿನ ಬಳ ಕ್ಷಮೆ ಕೇಳದ್ದು. ಇಂತಹ 
ಘಟನೆಗಳ೦ಂದ ಮಕ್ಕಳ ಮನಸ್ಸಿನ ಮೇಲೆ ಗಾಢ ಪರಿಣಾಮ 
ಜರುತ್ತವೆ ಎಂದು ನಾವು ಭಾವಿಸುತ್ತೇವೆ. 


ಓದುವ ಅವಧಿಯಲ್ಲ ಇನಿ ಧ್ವಜಗಳ ಪುಸ್ತಕವೊಂದನ್ನು 
ನೋಡುತ್ತಿದ್ದಳು. ಅವಳು ತನ್ನ ತಾಲುಗೆ ಹೇಆದಳು, 'ಅಮ್ಮ 
ಎಲ್ಲಾ ಧ್ವಜಗಳ ಪೈಕಿ ನಮ್ಮ ದೇಶದ ಧ್ವಜವೇ ಅತ್ಯುತ್ತಮ” 
ಎಂದು. ಆಗ ವಾಣಿ. 'ಹೌದು ನಮಗೆ ನಮ್ಮ ಧ್ವಜವೇ ಅತ್ಯುತ್ತಮ. 
ಅಮೆರಿಕನ್ನರಿಗೆ. ಅವರ ಧ್ವಜ, ಆಸ್ಟೇಅಯನ್ನರಿಗೆ ಅವರ ಧ್ವಜ. 
ಪಾಕಿಸ್ತಾನದವರಿಗೆ ಅವರ ಧ್ವಜವೇ ಶ್ರೇಷ್ಠ ಇರಬಹುದು. ಪ್ರತಿ 
ದೇಶಕ್ಲೂ ಅದರದ್ದೇ ಆದ ಧ್ವಜ ಇದ್ದು, ಅದನ್ನು ಅವರು 
ಪ್ರೀತಿಸುತ್ತಾರೆ. ಹಾಗಾಗಿ. ನಾವು ನಮ್ಮ ಧ್ವಜವನ್ನು 
ಇಷ್ಟಪಡುತ್ತೇವೆ ಎಂದು ಹೇಳಬಹುದೇ ವಿನಃ ನಮ್ಮ ಧ್ವಜವೇ 
ಶ್ರೇಷ್ಠ ಎಂದು ಅಲ್ಲ. ನಾವು ಈ ಘಟನೆಯನ್ನು ಮರೆತೇ 
ಬಟ್ಟದ್ದೆವು. ಇತ್ತೀಚೆಗೆ, ಇನಿ ಸ್ನಾತಕೋತ್ತರ ಪದವಿಯಲ್ಪರುವಾಗ, 
ಅವಳು ಈ ಘಟನೆಯನ್ನು ನೆನಪಿಸಿ, ಅದು ಅವಳ ಮೇಲೆ 
ಇನ್ನಿಲ್ಲದಷ್ಟು ಪ್ರಭಾವ ಜೀರಿದ್ದು, ಸಂಗತಿಗಳನ್ನು ನೋಡುವ 
ದೃಷ್ಣಿಕೋನವನ್ನೇ ಬದಲಾಯುಸಿದೆ ಎಂದಳು. ಹಾಗಂತ ನಮಗೆ 
ಗೊತ್ತೇ ಇರಅಲ್ಲ! ಇಂತಹ ಸಣ್ಣ ಸಣ್ಣ ಸಂಗತಿಗಳೇ ಮಕ್ಕಳಲ್ಲ 
ಮೌಲ್ಯಗಳನ್ನು ತುಂಬ. ಬೆಳೆಸುತ್ತವೆ. 


ನಾವು. ಅತ್ಯಂತ ಕನಿಷ್ಠ ಮತ್ತು ಸರಳವಾದ ಹೆಂಚಿನ ಮನೆ 
ಕಟ್ಟದೆವು. ಅದಕ್ಕೆ ಸರಿಯಾದ ಕಿಟಕಿ ಬಾಗಿಲುಗಳೂ ಇರಲಲ್ಲ. 
ಅಮ್ಮ ಇದೇ ಮನೆಯಲ್ಲ ನಮ್ಯೊಂದಿಗೆ ಇರಲು ಬಂದರು. ನಮ್ಮ 
ಮಕ್ಕಳಗೆ ಇದೊಂದು ದೊಡ್ಡ ಅವಕಾಶವಾಲುತು. ಗಟ್ಟ. ಮುಕ್ತ 
ಮತ್ತು ವಿವೇಚನೆಯ ಹೆ೦ಂಗಸಾದ ಅಮ್ಮನ ಕೈಯಲ್ಲೇ ಬೆಳೆದವರು 
ನಮ್ಮ ಮಕ್ಕಳು. ಹೊಸ ವಿಚಾರಗಳನ್ನು ಮುಕ್ತವಾಗಿ 
ಸ್ಟೀಕರಿಸುತ್ತಿದ್ದ ಅವರು. ಮಕ್ಕಳನ್ನು ಸಾಕಷ್ಟು ಸ್ಥಾತಂತ್ರ್ಯ ಕೊಟ್ಟು 
ಬೆಳೆಸಿದರು. ಮಕ್ಕಳೊಂದಿಗೆ ಆಪ್ತವಾಗಿದ್ದರು. ಶಾಲಾ ರಜಾ 
ದಿನಗಳಲ್ಲ ಅವರ ಎಂಟೂ ಮೊಮ್ಮಕ್ಕಳು ಮನೆಗೆ ಬರುತ್ತಿದ್ದರು. 
ಪೂರ್ತಿ ಎರಡು ತಿಂಗಳು ನಮ್ಮ ಮನೆಯಲ್ಲ ಉಳ೬ದುಕೊಂಡಿದ್ದ 
ಅವರೆಲ್ಲರನ್ನೂ ಅಮ್ಮನೇ ನೋಡಿಕೊಳ್ಳುತ್ತಿದ್ದರು. ಈ ರೀತಿಯ 
ಸಹಜೀವನ ಎಲ್ಲಾ ಮಕ್ಕಳಗೂ ದೊಡ್ಡ ಕಲಕೆಯಾಗಿತ್ತು. 
ಇನಿಯಲ್ಲ ಹಲ್ಲುಗಳ ಅಂತರ ಇದ್ದು, ಮುಂದೆ 


ಚಾಚಿಕೊಂಡಂತಿತ್ತು. ಅದನ್ನು ಸರಿಪಡಿಸಿಕೊಳ್ಳಲು ಅವಳು 
ಬಯಸಿದಳು. ಈ ಬಗ್ಗೆ ಮನೆಯಲ್ಲ ಚರ್ಚೆ ನಡೆಯುತು. ಈ 
ರೀತಿಯ ಸೌಂದರ್ಯಕ್ಕೆ ನಾವು ಬೆಲೆ ಕೊಡುತ್ತೇವೆಯೇ? ನಮ್ಮ 
ನಂಚಕೆಗೆ ವಿರುದ್ಧವಾದ ಒಂದು ಸಂಗತಿಗೆ ಅಷ್ಟೊಂದು ದುಬಾರಿ 
ಮೊತ್ತ ವ್ಯಯುಸಬೇಕೇ? ಇನಿಗಾಗಿ ನಾವು ತೀರ್ಮಾನ 
ತೆಗೆದು ಕೊಳ್ಳಲಲ್ಲ. ಬದಲಗೆ, ನಿನಗೆ ಖೇಕಾದಲ್ಲ 
ಮುಂದುವರಿಯುವಂತೆ ನಾವು ಇನಿಗೆ ಹೇಳಆದೆವು. ಈ ಬಗ್ಗೆ 
ಮತ್ತೊಂದು ಮಾತನ್ನೂ ನಾವು ಆಡಲಲ್ಲ. 


ನಾವು ಎಲ್ಲ ಹಬ್ದಗಳನ್ನು- ದೀಪಾವಳ, ಇತರ ಹಿಂದೂ ಹಜ್ದಗಳು. 
ಕ್ರಿಸ್ಕಸ್‌ ಮತ್ತು ರಂಜಾನ್‌ ಆಚರಿಸುತ್ತಿದ್ದೆವು. ಮಂಗಳೂರಿನಲ್ಲ 
ಕ್ರಿಸ್ಕಸ್‌ ಎಂದರೆ ಬಹಳ ಮೋಜು. ನಾವು ಎಷ್ಟೋ ಸ್ನೇಹಿತರ 
ಮನೆಗೆ ಭೇಟ ನೀಡುತ್ತಿದ್ದೆವು. ನಮ್ಮ ಇಂದು ಇತರರಿಗೆ 
ಉಡುಗೊರೆಗಳನ್ನು ಕೊಡುವ ಅಭ್ಯಾಸ ಶುರುಮಾಡಿದಳು. 
ಹಬ್ಬದ ದಿನ ಸಂಜೆ ಅವಳು ಕ್ರಿಸ್ಕಸ್‌ ಮರವನ್ನು ಅಲಂಕರಿಸಿ. 
ಸಾಂತಾಕ್ಲಾಸ್‌ ಬಂದು ಅದಕ್ಕೆ ಬೇರೆ ಬೇರೆ ಉಡುಗೊರೆಗಳನ್ನು 
ಕಟ್ಟದಂತೆ ಉಡುಗೊರೆಗಳನ್ನು ಕಟ್ಟುತ್ತಿದ್ದಕು. ಪ್ರತಿಯೊಬ್ಬರೂ 
ಅಚ್ಚರಿಯ  ಉಡುಗೊರೆಗಾಗಿ ಎದುರು ನೋಡುತ್ತಿದ್ದರು 
( ಇದೊಂದು ವಾಡಿಕೆ ಆದೀತು ಎಂದು ನಾವು ಇದನ್ನು 
ನಿಲ್ಲಸಿಜಟ್ಟೆವು). ರಂಜಾನ್‌ ವೇಳೆ ನಾವು ನಮ್ಮ ಮುಸಲ್ಮಾನ 
ಗೆಕೆಯರನ್ನು ಭೇಟಯಾಗುತ್ತಿದ್ದೆವು. ನಮ್ಮ ಮನೆಯಲ್ಲ ಇಫ್ಲಾರ್‌ 
ಏರ್ಪಡಿಸಿ ಅವರನ್ನು ಆಹ್ಹಾನಿಸುತ್ತಿದ್ದುಮೂ ಉಂಟು. 


ಜಾತಿ ಎಂಬುದು ನಮ್ಮನ್ನು ನಿಗ್ರಹ ಮಾಡುವ 
ಸಂಗತಿಯಾಗಿರಅಲ್ಲ. ಇದನ್ನು ನಾವು ಕುಟುಂಬದಲ್ಲ ಮುಕ್ತ 
ಚರ್ಚೆ ಮಾಡುತ್ತಿದ್ದೆವು. ಉಮಾಶಂಕರ್‌ ಬಾಲ್ಯದಲ್ಲ 
ಅನುಭವಿಸಿದ್ದ ಜಾತಿ ಭೇದದ ಘಟನೆಗಳನ್ನು ಹೇಳುತ್ತಿದ್ದರು. ತಮ್ಮ 
ಜಾತಿಯಲ್ಲ ಪ್ರಮುಬವಾಗಿದ್ದ ಬ್ರಾಹ್ಯಣಿಕೆ ಸಂಸ್ಕೃತಿಯ ಬಣ್ಗೆ ವಾಣಿ 
ವಿವರಿಸುತ್ತಿದ್ದಕು. ಮೇಲ್ಪರ್ಗ ಮತ್ತು ಕೆಳವರ್ಗ ಈ ಎರಡೂ 
ಅಂಶಗಳು, ಅವುಗಳ ಅಭವ್ಯಕ್ತಿ ಮತ್ತು ಪರಿಣಾಮಗಳನ್ನು ಅರ್ಥ 
ಮಾಡಿಕೊಳ್ಳುತ್ತಾ ಮಕಳು ಬೆಳೆದರು. ಮಕ್ಕಳು ಬಹಳ ಸಣ್ಣ 
ವಯಸ್ಸಿನಲ್ಲೇ ಜಾತಿ ಭೇದವನ್ನು ಅನುಭವಿಸಿದರು. ಅದನ್ನು 
ಎದುರಿಸುವ ಬಗೆಯನ್ನೂ ಆ ವಯಸ್ಸಿನಲ್ಲೇ ರೂಢಿಸಿಕೊಂಡರು. 
ವಾಣಿ, ತನ್ನ ಮಾತೃಭಾಷೆಯಾದ ಹವ್ಯಕ ಕನ್ನಡದಲ್ಲಿ 
ಮಕ್ಕಳೊಂದಿಗೆ ಮಾತನಾಡಿದರೆ, ನಾವು ಮನೆಯಲ್ಲ ಕನ್ನಡ 
ಮಾತನಾಡುತ್ತಿದ್ದೆವು. ಮಕ್ಕಳು ಅಮ್ಮನೊಂದಿಗೆ ಮತ್ತು 
ನೆರೆಹೊರೆಯವರೊಂದಿಗೆ ತುಳು ಕಠಅತರು. ಆದ್ದರಿಂದ 
ಮನೆಯಲ್ಲ ಸಾಂಸ್ಕೃತಿಕವಾಗಿ ಶ್ರೀಮಂತ ಸಂಯೋಜನೆ ಇತ್ತು. 
ನಮ್ಮ ಮಕ್ಕಳು ರಾಜಕೀಯ ಪ್ರಜ್ಞೆ ಇರುವ ನಾಗರಿಕರಾಗಿ 
ಬೆಳೆದಿದ್ದಾರೆ. ಇದು ಹೇಗೆ ಸಾಧ್ಯವಾಲಯುತೋ ನಮಗೆ 
ತಿಆಯದು. ಬಹುಶಃ. ಅವರು ನಮ್ಮ ಎಲ್ಲ ಸ್ನೇಹಿತರು ಮತ್ತು 
ವಿವಿಧ ಗುಂಪುಗಳ ಜತೆಗಿನ ಚರ್ಚೆಗಕಲ್ಲ ಪಾಲ್ಗೊಳ್ಳುತ್ತಿದ್ದ 
ಕಾರಣಕ್ಕೆ ಇರಬಹುದು. ಅಲ್ಲದೆ, ಚಳುವಳಗಳಲ್ಲ, ಧರಣಿಗಳಲ್ಲ. 
ಕಾರ್ಯಾಗಾರಗಳಲ್ಲ ಮತ್ತು ಚಟುವಟಕೆಗಳಲ್ಲ ಪಾಲ್ಗೊಳ್ಳುತ್ತಾ 
ರಾಜಕೀಯ ಪ್ರಜ್ಞೆಯನ್ನು ಗ್ರಹಿಸಿಕೊಂಡಿರಬಹುದು ಎಂದು ನನಗೆ 
ಅನಿಸುತ್ತದೆ. ನಾವು ಅವರನ್ನು ಯಾವುದೇ ಸಿದ್ದಾಂತ ಅಥವಾ 


ಇಸಂಗಳ ನೆಲೆಯಲ್ಲ ತರಬೇತುಗೊಆಸಲಲ್ಲ. ತಮ್ಮದೇ ಆದ 
ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಲು ಅವರು ಪ್ಪತಂತ್ರರಿದ್ದರು. 
ಹೆಚ್ಚಿನಂಶ ಇದರಿಂದಲೇ ಅವಶ್ಯಕತೆಗೆ ತಕ್ಕಂತೆ 
ಅಭಿಪ್ರಾಯಗಳನ್ನು ರೂಪಿಸಲು ಮತ್ತು ನಿಲುವುಗಳನ್ನು 
ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಯುತು. 

ಇಂದು, ಸರ್ಕಾರಿ ಶಾಲೆಯಲ್ಲ ಕಠಿಣ ಸಮಯವನ್ನು 
ಎದುರಿಸಬೇಕಾಯುತು. ಅವಳನ್ನು ಅವಳ ಅಕ್ಕನೊಂದಿಗೆ 
ಹೋಆಸುತ್ತಿದ್ದರಲ್ಲದೆ. ಶಿಕ್ಷಕರು ಅವಳನ್ನು ಸರಿಯಾಗಿ 
ನಡೆಸಿಕೊಳ್ಳಅಲ್ಲ. ಈ: ನೋವಿನ ಅನುಭವದಿಂದಾಗಿ ಶಾಲೆಗೆ 
ಹೋಗಲು ಆಕೆ ನಿರಾಕರಿಸುತ್ತಿದ್ದಕು. ನಾವು ಈ ಬಗ್ಗೆ ಸಾಕಷ್ಟು 
ಚಿಂತನೆ ನಡೆಸಿದ ಬಳಕ, ಶಾಲೆಗೆ ಹೋಗುವುದನ್ನು ನಿಲ್ಪ್ಲಸುವಂತೆ 
ಇಂದುಗೆ ತಿಳಸಿದೆವು. ಅವಳಗೆ ಮನೆಯಲ್ಲೇ ಶಾಲೆ 
ಶುರುವಾಯಿತು. ನಮ್ಮ ಸ್ನೇಹಿತರು ಮನೆಯಲ್ಲೇ ಕೆಲವು 
ಪಾಠಗಳನ್ನು ಹೇಳಕೊಡುತ್ತಿದ್ದರೆ. ಇತರ ಪಾಠಗಳತ್ತ ವಾಣಿ 
ಗಮನ ಕೊಡುತ್ತಿದ್ದಳು. ಅವಳ ತೀರ್ಮಾನದೊಂದಿಗೆ ನಾವು 
ಬೆನ್ನಿಗೆ ನಿಂತಿದ್ದರಿಂದ ಇಂದುಗೆ ಸಾಕಷ್ಟು ಆತ್ಮವಿಶ್ವಾಸ 
ಬೆಳೆಯಿತು. ನಾವು ಒಬ್ದಾಗಿ ಪ್ರವಾಸ ಹೋಗುತ್ತಿದ್ದೆವು. ಪ್ರವಾಸ 
ಎಂದರೆ, ಅನೇಕ ಸಲ ನಮ್ಮ ಸ್ನೇಹಿತರ ಮನೆಗಳಗೆ ಭೇಟಯೇ 
ಆಗಿರುತ್ತಿತ್ತು. ಆದರೆ ಹೀಗೆ ಒಬ್ದಾಗಿ ಪ್ರವಾಸ ಹೋಗುವುದರಿಂದ 
ನಮಗೆ ಜತೆಯಾಗಿ ಸಮಯ ಕಳೆಯಲು ಅವಕಾಶ ಸಿಕ್ಕಿದ್ದಲ್ಲದೆ. 
ಅನೇಕ ಸಂಗತಿಗಳ ಬಣ್ಣೆ ಚರ್ಚ್ಜಿಸಲೂ, ಜೀವನದ ಅನೇಕ ಸರಳ 
ಸಂಗತಿಗಳನ್ನು ತಿಆದುಕೊಳ್ಳಲೂ ಅವಕಾಶವಾಲಯುತು. ಈ 
ಪ್ರವಾಸಗಳು ನಮ್ಮ ಕುಟುಂಬವನ್ನು ಇನ್ನಷ್ಟು ಬೆಸೆಯುತು. ನಾವು 
ನಮ್ಮ ಮಕ್ಕಳನ್ನು ನಮ್ಮ ಸ್ನೇಹಿತರ ಮನೆಗಳಗೂ ಕರೆದೊಯ್ದೆವು 
ಮತ್ತು ಸಮುಚ್ಚಯ ಮತ್ತು ಇತರ ಎನ್‌ಜಹ&ಿಗಳ ಸಭೆಗಳಗೂ 
ಕರೆದೊಯ್ದೆವು. ಇದರಿಂದ ಅವರಿಗೆ ನಮ್ಮ ಸ್ನೇಹಿತರ ಜತೆ 
ಸ್ವತಂತ್ರ ನಂಟು ಬೆಳೆಸಿಕೊಳ್ಳಲು ಸಾಧ್ಯವಾಯುತು. ನಮ್ಮ ಕೆಲವು 
ಕಿರಿಯ ಸ್ನೇಹಿತರು ನಮ್ಮ ಮಕ್ಷಳಗೆ ಬಹಳ ಹತ್ತಿರವಾದರು. 


ನಾವು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಮಾಡಿದ ಒಂದು 
ವಿಷಯವೆಂದರೆ, ನಮಗೆ ಸರಿ ಅನಿಸಿದ ಯಾವುದೇ 
ವಿಷಯವನ್ನು ಮಾಡುವಂತೆ ನಮ್ಮ ಮಕ್ಕಳಗೆ ಬಲವಂತ 
ಮಾಡದಿರುವುದು. ಇದು ನಾವು ಕಷ್ಟಪಟ್ಟು ಕಅತದ್ದು. ನಮ್ಮ 
ಹಲವಾರು ಹಿರಿಯ ಸ್ನೇಹಿತರು ತಮ್ಮ ಮಕ್ಕಳಆಗೆ ಮಾರ್ಗದರ್ಶನ 
ಮಾಡಲು ಅಥವಾ ಅವರ ಮೇಲೆ ಪ್ರಭಾವ ಚೀರಲು 
ಸಾಧ್ಯವಾಗದೆ ಒದ್ದಾಡುವುದನ್ನು ವಾವು ಕಂಡಿದ್ದೇವೆ. ಉನ್ನತ 
ಧ್ಯೇಯಗಳೊಂದಿಗೆ ಬದುಕಿದ ಎಷ್ಟೋ ಮಂದಿ, ತಮ್ಮ ಮಕ್ಕಳು 
ಅದನ್ನು ಅನುಸರಿಸುವಂತೆ ಮಾಡಲಾಗದ ನಿದರ್ಶನಗಳು 
ತುಂಬಾ ಇವೆ. ಇದು ನಮ್ಮನ್ನು ಸಾಕಷ್ಟು ಚಿಂತೆಗೀಡು ಮಾಡಿತ್ತು. 
ಹಾಗಾಗಿ, ನಾವು ನಮಗೆ ಬೇಕಾದಂತೆ ಬದುಕೋಣ ಆದರೆ ನಮ್ಮ 
ಜೀವನ ಶೈಅಯನ್ನಾಗಲೀ, ಬದುಕಿನ ಆಯ್ದೆಗಳನ್ನಾಗಅೀ ನಮ್ಮ 
ಮಕ್ಷಳಗೆ ಹೇರಬಾರದು ಎಂದು ನಾವು ಸಣ್ಣ ವಯಸ್ಸಿನಲ್ಪಯೇ 
ತೀರ್ಮಾನಿಸಿದ್ದೆವು. ಅವರಿಗೆ ಸರಿ ಅನಿಸಿದ್ದರ ಬಗ್ಗೆ ತೀರ್ಮಾನ 
ತೆಗೆದುಕೊಳ್ಳುವ ಸ್ವಾತಂತ್ರ್ಯ ನಮ್ಮ ಮಕ್ಕಳಗೆ ಇರಬೇಕು. ನಾವು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 35 


ಅವರನ್ನು ಎಲ್ಲ ಕಾರ್ಯಾಗಾರಗಳಗೆ, ನಾಟಕಗಳಗೆ, ಜದಿ 
ನಾಟಕಗಳಗೆ, ಚಳುವಳಗಳಗೆ, ತರಖೇತಿಗಳಗೆ ಅಲ್ಲದೆ ನಾವು 
ಹೋದಲ್ಲೆಲ್ಲಾ ಕರೆದುಕೊಂಡು ಹೋಗುತ್ತಿದ್ದೆವು. ಕೆಲಸಮಯದ 
ನಂತರ, ನಮ್ಯೊಂದಿಗೆ ಬರುವ ಆಯ್ದೆಯನ್ನು ನಾವು ಅವರಿಗೇ 
ಜಲ್ಲೆವು. ಆಗ ನಮ್ಮ ಜತೆ ಬರಬೇಕೋ, ಬೇಡಪೋ ಎಂದು 
ಅವರೇ ತೀರ್ಮಾನಿಸುತ್ತಿದ್ದರು. ಎಷ್ಟೋ ಬಾರಿ, ಅವರ 
ತೀರ್ಮಾನದಿಂದ ನಮಗೆ ಬೇಸ ರವಾಗುತ್ತಿದ್ದರೂ. ವಾವು ನಮ್ಮ 
ಅಭಿಪ್ರಾಯವನ್ನು ಗೌರವಿಸಿ ಬೇರೆಯವರ. ಆಕಿನ 
ಗೌರವಿಸುತ್ತಿದ್ದೆವು. ಇದು ಪರಸ್ಪರರ ಮಧ್ಯೆ ಆರೋಗ್ಯಕರ 
ತಿಆವಳಕೆಯನ್ನು ಬೆಳೆಸಲು ಸಹಕಾರಿಯಾಯುತು. 


ನಮಗೆ ಪ್ರಯೋಜನವಾದ ಒಂದು 
ಒಬರಿಗೊಬರು ಅಪೇಕಿಸಿದನು 

py) x) ಇದ್‌ 
ನೆರವಾದುದು.  ಉದಾಹರಣಿಗೆ, 


ಸಂಗತಿ ಎಂದರೆ, ನಾವು 
ಮಾಡಲು ಪರಸ್ಪರ 
ವಾಣಿಯ ಸೃಜನಶೀಲ 


ನಡೆಗಳಾದ ನಾಟಕ, ಕಸೂತಿ ಅಥವಾ ಅವರು ಬಯಸಿದ್ದನ್ನು 


ಮಾಡುವುದು, ಇನಿಯ ಆಸಕ್ತಿಗಳಾದ ನೃತ್ಯ ಮತ್ತು ಹಾಡುವಿಕೆ. 
ಇಂದುಗೆ ಕರಕುಶಲ ಕಲೆ ಮತ್ತು ಹೊಲಗೆ ಹವ್ಯಾಸ ಹೀಗೆ- 
ನಾವೆಲ್ಲರೂ ಅವರವರ ಹವ್ಯಾಸಗಳಗೆ ಒಬ್ಬರಿಗೊಬ್ಬರು 
ಉತ್ತೇಜನ ನೀಡಿದ್ದೇವೆ ಮತ್ತು ಪ್ರತಿಯೊಬ್ಬರಿಗೂ ಅವರ 
ಹವ್ಯಾಸಗಳನ್ನು ಮುಂದುವರೆಸಿಕೊಂಡು ಹೋಗಲು 
ಸ್ಥಾತಂತ್ರ್ಯವನ್ನು ನೀಡಿದ್ದೇವೆ. ನಮ್ಮ ಕುಟುಂಬವು ಅತ್ಯಂತ 


ಸಂತೃಪ್ತವಾಗಿದ್ದುದು ಹೀಗೆಯೇ ಎಂಬುದು ನನ್ನ ಭಾವನೆ. ನಮ್ಮ 


ಮಕ್ಕಳ ಪಾಲನೆಯನ್ನು ರೀತಿ ಭಾರೀ ಹೊರೆಯಾಗಿ ಇಲ್ಲದೆ, ಲಘು 
ಸ್ಪರ್ಶವನ್ಮಷ್ಟೆ ೈಷ್ಟೇ ಕೊಟ್ಟಂತಿತ್ತು. ಮುರಿಯಲಾಗದ ಕಠಿಣ ಮತ್ತು 
ಕ್ಷಿಪವಾದ ಯಾವುದೇ ನಿಯಮಗಳನ್ನು ವಾವು ವಿಧಿಸಿಕೊಳ್ಳಲಅಲ್ಲ. 
ಯಾರಿಗೂ ಶಿಕ್ಷೆ ಇರಲಲ್ಲ. ಕಠಿಣವಾದ ಕಾರುಬಾರು ಇರಲಲ್ಲ. 
ಕೆಲವೇ ಮಾರ್ಗಸೂಚಿಗಳದ್ದವು. ಆ ಕ್ಷಣಕ್ಕೆ ನಮಗೆ ಸರಿ 
ಅನಿಸಿದ್ದನ್ನು ನಾವು ಮಾಡುತ್ತಾ ಹೋದೆವು. ಒಂದು 
ಕುಟುಂಬವಾಗಿ ಪ್ರತಿಯೊಂದಕ್ಕೂ ನಾವು ಸಮಾನ 
ಜವಾಬ್ದಾರಿಯನ್ನು ತೆಗೆದುಕೊಂಡೆವು. ಅದು ಬಹಳ ಸರಳ 
ಮಾರ್ಗವಾಗಿತ್ತು. ಹೆಚ್ಚಿನ ಬಕ್ಕಟ್ಟುಗಳಲ್ಲದೆ ಬದುಕು ಸುಗಮವಾಗಿ 


ಸಾಗುವುದು ನಮಗೆ ಮುಖ್ಯವಾಗಿತ್ತು. ನಮ್ಮಿಜ್ಞರ ನಡುವೆ 
ಅಂದರೆ ವಾಣಿ ಮತ್ತು ಉಮಾಶಂಕರ್‌ ನಡುವೆ ಇದ್ದ 
ಅನುಬಂಧವೇ ನಮಗೆ ದೊಡ್ಡ ಕೊಡುಗೆಯಾಗಿತ್ತು. ಒಂದೇ 
ರೀತಿಯ ಮೌಲ್ಯಗಳು, ಮಕ್ಕಳ ಪೋಷಣೆ ಬಣ್ಣೆ ಹೆಚ್ಚು ಕಡಿಮೆ 
ಒಂದೇ ನಿಲುವು ಹೊಂದಿದ್ದೆವು. ಇಬ್ಬರೂ ಅನಾ ನ್ನಾಭಪ್ರಾಯಗಳನ್ನು 


ತಪ್ಪಿಸುತ್ತಿದ್ದೆವು. ಒಬ್ಬರನ್ನೊ; ಜ್ಥರು ಅರ್ಥೈಸಿಕೊಳ್ಳುವುದು. 
ನ್ನಾಭಿಪ್ರಾಯ ಎದುರಾದಾಗ ಕ್ಷಿಪ್ರವಾಗಿ ಗ್ರಹಿಸಿಕೊಂಡು 
ಅದನ್ನು ನಿವಾರಿಸಲು ತಕ್ಷಣ ಪ್ರತಿಪ್ಪಂದಿಸುವುದು, 


ವಿಮರ್ಶಾತ್ಕಕವಾಗಿ ಪ್ಲಂದಿಸುವುದು ನಮ್ಮಿಜ್ಞರ ನಡುವೆ ಇದ್ದ 
ಸೂತ್ರ. ಇದೆಲ್ಲ ಸಾಧ್ಯವಾದುದು ಇಬ್ಬರೂ ಪರಸ್ಪರರ ಮೇಲಲ್ಣದ್ದ 
ಅತಿಯಾದ ಗೌರವದಿಂದ. ಇವತ್ತು. ನಮ್ಮ ಮಕ್ಕಳನ್ನು ಹೇಗೆ 
ಬೆಳೆಸಿದೆವು ಎಂದು ಹಿಂದಿರುಗಿ ನೋಡಿದಾಗ, ಎಷ್ಟೋ 
ವಿಷಯಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದರೂ. 
ಒಂದಷ್ಟು ವಿಷಯಗಳು ನಮ್ಮ ನಂಜಕೆಗೆ ವಿರುದ್ಧವಾಗಿ 
ನಡೆದುಹೋಗಿದ್ದನ್ನೂ ಗಮನಿಸುತ್ತೇವೆ. 


ನಮ್ಮ ಮಕ್ಷಳಗಾಗಿ ವಾವು ಎಲ್ಲವನ್ನೂ ಯೋಜತವಾಗಿ 
ಮಾಡಲು ಸಾಧ್ಯವೇ? ಎಂಬ ಆರಂಭದ ಪಶ್ನೆಗೇ 
ಹಿ೦ದಿರುಗುವುದಾದರೆ, 'ಇಲ್ಲ' ಎಂಬ ಸ್ಪಷ್ಟ ಉತ್ತರ ಸಿಗುತ್ತದೆ! 
ಹಾಗಿದ್ದರೆ. ವಾವು ಅದನ್ನು ಹಾಗೇ ಬಟ್ಟುಜಡಲು ಸಾಧ್ಯವೇ? 
ಎಂದು ಕೇಳಆದರೆ, ಅದಕ್ಕೂ 'ಇಲ್ಲ' ಎಂಬುದೇ ಉತ್ತರ. ಎರಡನ್ನೂ 
ನಾವು ಸರಿದೂಗಿಸಿಕೊಂಡು ಹೋಗಬೇಕು. ಯೋಜತ 
ಮಧ್ಯಪ್ರವೇಶ ಮತ್ತು ಸ್ವಾತಂತ್ರ್ಯದ ನಡುವಿನ ಹೊಂದಾಣಿಕೆ! 
ಮಗುವಿಗೆ ತನ್ನು ಆಯ್ದೆಯನ್ನು ತಾನೇ ಮಾಡಿಕೊಳ್ಳುವಂತೆ ವಾವು 
ಅವಕಾಶವನ್ನು ನೀಡಬೇಕು. ಮೂಲತಃ ಅವಳಗೆ ಬೆಂಬಲ ನೀಡಿ, 
ಅವಳು ಬಯಸಿದ್ದನ್ನು ಮಾಡಲು ಜಡಬೇಕು. ಮೂಲ ಸಂಗತಿ 
ಏನೆಂದರೆ, ನಾವು ತೋರಿಸಿಕೊಡಬೇಕಾದ/ಪ್ರದರ್ಶಿಸಬೇಕಾದ 
ಮೌಲ್ಯಗಳನ್ನು ಮೊದಲು ಬದುಕ ತೋರಿಸಬೇಕು. ಇದೇ 
ಅತ್ಯುತ್ತಮ ಪಾಠ! ನೀವು ಬಯಸಿದಂತೆ ನೀವು ಬದುಕ; ನಿಮ್ಯ 
ಮಕ್ಕಳು ತಮಗೆ ಬೇಕಾದ್ದನ್ನು ಆರಿಸಿಕೊಳ್ಳುತ್ತಾರೆ. 


ವಾಣಿ ಪೆರಿಯೋಡಿ ಅವರು, ಅಂಗ ಸೂಕ್ಷ್ಮತೆ ಮತ್ತು ಕೌಟುಂಜಕ ದೌರ್ಜನ್ಯದ ಕ್ಷೇತ್ರಗಳಲ್ಲಿ ಮೂರು ದಶಕಗಳಂದ ದುಡಿದಿದ್ದಾರೆ. ಹೇಬ್ಬ 
ಮಕ್ಕಳ ಶಿಕ್ಷಣಕ್ಕಾಗಿ ಕೇ೦ದ್ರ ಸರ್ಕಾರದ ಯೋಜನೆಯಾದ ಮಹಿಳಾ ಸಮಖ್ಯುದ್ದ ಮೈಸೂರು ಜಲ್ಲಾ ಸಂಯೋಜಕಿಯಾಗಿದ್ದರು. ಕರ್ನಾಟಕದ 
ಮಹಿಳೆಯರ ಸಂಘಟನೆಯಾದ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಸೂಟದ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು. 
ದಿನಪತ್ರಿಕೆಗಳು ಮತ್ತು ಸಾಮಾಜಕ ಮಾಧ್ಯಮದಲ್ಲ ಅವರು ಆಗಾಗ ಬರೆಯುತ್ತಿರುತ್ತಾರೆ. ಅವರು ಇತ್ತೀಚೆಗೆ ಮಕ್ಕಳಗಾಗಿ ಸಂವಿಧಾನದ 
ಕುರಿತು ಬರೆದ ಪುಸ್ತಕ 'ಮಕ್ಕಳಗಾಗಿ ಸಂವಿಧಾನ'. ಅವರು ಚಿಕ್ಕ ಮಕ್ಕಳಗೆ ಕತೆ ಹೇಳುವುದು ಮತ್ತು ಕತೆ ಹಓದುವುದು. ನಾಟಕದಲ್ಲ 
ಅಭಿನಯುಸುವುದು. ಹಾಗೂ ಕಸೂತಿ ಕಲೆ ಅವರ ನೆಚ್ಚಿನ ಹವ್ಯಾಸಗಳು. ಅವರನ್ನು priodivani(@) gmail.com ಮೂಲಕ 
ಸಂಪರ್ಕಿಸಬಹುದು. 


ಉಮಾಶಂಕರ ಪೆರಿಯೋಡಿ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ನ ಕರ್ನಾಟಕ ರಾಜ್ಯ ಮುಖ್ಯಸ್ಥರಾಗಿರುವ ಉಮಾಶಂಕರ ಪೆರಿಯೋಡಿ 
ಅವರು. ಅಭಿವೃ ಥಿ ವಲಯದಲ್ಲ ಸುಮಾರು 3೦ ವರ್ಷಗಳ ಅನುಭವ ಹೊಂದಿದ್ದಾರೆ. ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನ ಹಾಗೂ 
ಕರ್ನಾಟಕದ Hs ಬೆಟ್ಟದಲ್ಲ ಆದಿವಾಸಿಗಳ ಶಿಕ್ಷಣಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಕ್ಷೇತ್ರ 
ಕಾರ್ಯಕತರ್ತರಿಗಾಗಿ ತಳಮಟ್ಟದ ತರಖೇತಿ ನೀಡುತ್ತಿರುವ ಉಪೆಡಶಂಕರ್‌, ಅದನ್ನು AE: ಸಂಶೋಧನೆ' (Barefoot Research") 
ಎಂದು ಕರೆಯುತ್ತಾರೆ. ಸ ರಾಜ್ಯ ತರಬೇತುದಾರರ ಗುಂಪು (Karmataka State Trainers’ Collective) ಇದರ ಸ್ಥಾಪ ಪಕ-ಸ ಸದಸ್ಯರೂ 
ಹೌದು. ಅವರನ್ನು priodi@)azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


36 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


